ಕರ್ನಾಟಕ ವಿಧಾನ ಪರಿಷತ್ತು 


: ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2 ಸದಸ್ಯರಹೆಸರು 


3. ಉತ್ತರಿಸಬೇಕಾದ ದಿನಾಂಕ 
4: ಉತ್ತರಿಸುವ ಸಚಿವರು 


: 71 (195) 

: ಶ್ರೀ ಆರ್‌ ಧರ್ಮಸೇನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ) 

: 01-02-2021 

: ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


ಉತ್ತರ 


ಅ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ 
ವ್ಯಾಪ್ತಿಯಲ್ಲಿ ಬರುವ ಸಕಾಲ ಇಲಾಖೆಯ ಕೆಲಸ 
ಕಾರ್ಯಗಳೇನು 


ರಾಜ್ಯದ ನಾಗರೀಕರಿಗೆ ಸರ್ಕಾರದ ಸೇವೆಗಳನ್ನು ನಿಗದಿತ 
ಕಾಲಮಿತಿಯಲ್ಲಿ ಒದಗಿಸುವ ಉದ್ದೇಶದಿಂದ 
ಯೋಜನೆಯನ್ನು 202 ರಲ್ಲಿ ಪ್ರಾರಂಭಿಸಲಾಯಿತು. ವಿವಿಧ 
ಇಲಾಖೆಗಳ ನಾಗರೀಕ ಕೇಂದ್ರಿತ ಸೇವೆಗಳಿಗೆ ಕಾಲಮಿತಿಯನ್ನು 
ಗೊತ್ತುಪಡಿಸುವುದು ಯೋಜನೆಯ ಪ್ರಮುಖ 
ಕಾರ್ಯವಾಗಿದೆ. ಇದುವರೆವಿಗೂ 98 ಇಲಾಖೆ! ಸಂಸ್ಥೆಗಳ. ಒಟ್ಟು 
1025 ಸೇವೆಗಳನ್ನು ಸಕಾಲದಡಿ ಅಧಿಸೂಚಿಸಲಾಗಿದೆ. 


ಸಕಾಲ 


ಸಕಾಲ 


ಆ) 


ಸಾರ್ವಜನಿಕರಿಗೆ ಸಕಾಲ ಇಲಾಖೆಯಿಂದ ಯಾವ ರೀತಿ 
ಉಪಯೋಗವಾಗುತ್ತಿದೆ; (ವಿವರಗಳನ್ನು; ನೀಡುವುದು) 


ಸಕಾಲದಡಿ ಅಧಿಸೂಚಿಸಲಾದ ಸೇವೆಗಳಿಗೆ ಕಾಲಮಿತಿಯನ್ನು ನಿಗದಿ 
ಪಡಿಸಲಾಗುವುದರಿಂದ. ನಾಗರೀಕರಿಗೆ  ಗೊತ್ತುಮಾಡಿದ 
ಕಾಲಮಿತಿಯೊಳಗೆ ಸೇವೆಗಳು ಲಭ್ಯವಾಗುತ್ತವೆ. ಎಲ್ಲಾ ಸರ್ಕಾರಿ 
ಕಚೇರಿಗಳಲ್ಲಿ ಸಕಾಲ ನಾಮ ಫಲಕವನ್ನು ಪ್ರದರ್ಶಿಸಲಾಗುತಿದ್ದು, 


ನಾಗರೀಕರಿಗೆ ಸೇವೆಗಳ ವಿವರ ಹಾಗೂ ಪರಿಹಾರ ವೆಚ್ಚದ ಬಗ್ಗೆ 


ಮಾಹಿತಿ ಲಭ್ಯವಾಗುತ್ತಿದೆ. 


ನಿಗದಿತ ಕಾಲಮಿತಿಯೊಳಗೆ ಸೇವೆ 
ಮೇಲ್ಮನವಿಯನ್ನು ದಾಖಲಿಸಲು ಹಾಗೂ ಪರಿಹಾರ ವೆಚ್ಚವನ್ನು 


ಕೋರಲು ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ, 201 ಮತ್ತು 


(ತಿದ್ದುಪಡಿ) ಅಧಿನಿಯಮ 2014ರಡಿ ಅವಕಾಶ ಕಲ್ಪಿ: ಸಲಾಗಿದೆ. 


ಸಕಾಲದಡಿ ಇದುವರೆವಿಗೂ ಒಟ್ಟು 22,91,46,008 ಅರ್ಜಿಗಳನ್ನು 
ಸ್ವೀಕರಿಸಿ 22,65,22,647 ಅರ್ಜಿಗಳನ್ನು ವಿಲೇಮಾಡಲಾಗಿದ್ದು, 
ನಿಗದಿತ ಕಾಲಮಿತಿಯಲ್ಲಿ ವಿಲೇಮಾಡಿದ ಅರ್ಜಿಗಳ ಪ್ರಮಾಣ 
ಶೇಕಡ 95,5 ಆಗಿರುತ್ತದೆ. 


ಲಭ್ಯವಾಗದಿದ್ದಲ್ಲಿ 


ಆಡಳಿತದಲ್ಲಿ ಚುರುಕು ಉಂಟಾಗುವಂತೆ ಮಾಡಲು ಈ ' 
ಇಲಾಖೆಯಿಂದ ಯಾವ ರೀತಿ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಳ್ಳಲಾಗಿದೆ? (ಕಳೆದ ಎರಡು . ವರ್ಷಗಳಲ್ಲಿ 
ಆಗಿರುವ ಪ್ರಗತಿಯ ವಿವರ ನೀಡುವುದು) 


ಸಕಾಲ ಯೋಜನೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಲು ಈ ಕೆಳಗಿನಂತೆ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಳ್ಳಲಾಗಿದೆ. 
ಸಕಾಲ ಮಿಷನ್‌ ವತಿಯಿಂದ ಎಲ್ಲಾ ಇಲಾಖೆಗಳ ನೋಡಲ್‌ 
ಅಧಿಕಾರಿಗಳಿಗೆ ನಿಯಮಿತವಾಗಿ ತರಬೇತಿ ನೀಡಲಾಗುತ್ತಿದೆ. 
ಪ್ರತಿ ವಾರ ಇಲಾಖೆಗಳಲ್ಲಿ ಬಾಕಿ ಉಳಿದ ಅರ್ಜಿಗಳ ವಿಲೇವಾರಿ 
. ಮಾಡುವಂತೆ ಕೋರಿ ಎಲ್ಲಾ ಇಲಾಖೆಗಳಿಗೆ ಬಃ ವರದಿಗಳನ್ನು 
ಕಳುಹಿಸಲಾಗುತ್ತಿದೆ. 


$ 


* ಎಲ್ಲಾ ಇಲಾಖಾ ಮುಖ್ಯಸ್ಥರು ಪ್ರತಿ ಸೋಮವಾರ ತಮ್ಮ 
ಹಂತದಲ್ಲಿ ಬಾಕಿ ಅರ್ಜಿಗಳನ್ನು ವಿಲೇವಾರಿ ಮಾಡಲು ಸಭೆ 
ನಡೆಸುವಂತೆ ನಿರ್ದೇಶನ ನೀಡಲಾಗಿದೆ. 

* ಬಾಕಿ ಅರ್ಜಿಗಳನ್ನು ಶೀಘ್ರವಾಗಿ ವಿಲೇ ಮಾಡುವ ಸಲುವಾಗಿ 
ವಿವಿಧ ಇಲಾಖೆಗಳಲ್ಲಿ ದಿನಾಂಕ 30-1-2020 ರಿಂದ ದಿನಾಂಕ 
19-1-2020ರವರೆಗೆ ವಿವಿಧ ಹಂತಗಳಲ್ಲಿ ಸಕಾಲ, ಸಪ್ಪಾಪ 
ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 


* ಪ್ರತಿ ತಿಂಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇಲಾಖಾ 
ಮುಖ್ಯಸ್ಥರೊಂದಿಗೆ ಸಕಾಲದಡಿ ಅರ್ಜಿಗಳ ವಿಲೇವಾರಿ ಬಗ್ಗೆ 
ಪರಿಶೀಲನಾ ಸಭೆ ನಡೆಸಿ ಸೂಕ್ತ ನಿರ್ದೇಶನಗಳನ್ನು | 
ನೀಡುತ್ತಿದ್ದಾರೆ. 

2019 ಮತ್ತು 2020 ನೇ ಸಾಲಿನಲ್ಲಿ ಸಕಾಲ ಯೋಜನೆಯಡಿ ಒಟ್ಟು 

5,00,25,436 ಅರ್ಜಿಗಳನ್ನು ಸ್ವೀಕರಿಸಿ 5,01,95,992 ಅರ್ಜಿಗಳನ್ನು 

ವಿಲೇ ಮಾಡಲಾಗಿದೆ. 


ಕಡತ ಸಂಖ್ಯೆ: ಸಿಆಸುಇ ೦4 ಎಸ್‌ಪಿಎಂ 20೫ 


ಎ ದ್‌್‌ 
(ಎಸ್‌.ಸುರೇಶ್‌ ಕುಮಾರ್‌) 


ಸು ಮತ್ತು ಪ್ರೌಢ ಶಿಕ್ಷಣ 
ಪಾಗೂ ಸಕಾಲ ಸಚಿವರು 


